ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ' 386(17) 
ಶ್ರೀ ಯು.ಬಿ.ವೆಂಕಟೇಶ್‌ (ನಾಮನಿರ್ದೇಶನ 
— 

ಸದಸ್ಯರ ಹಿಸರು | ಹೊಂದಿದವರು) 
ವಿಷಯ ಸ ಕೋವಿಡ್‌-19 ರಿಂದ ಮೃತರಾದ ಬಿ.ಪಿ.ಎಲ್‌ 

| ಕುಟಿಂಬಗಳಿಗೆ ನೀಡುವ ಪರಿಹಾರದ ಕುರಿತು 
ಉತ್ತರಿಸಬೇಕಾದ ದಿನಾಂಕ 15/09/2021 
ಉತರಿಸುವ ಸಚಿವರು ಕಂದಾಯ ಸಚಿವರು 

ಪ್ರಶ್ನೆ ಉತ್ತರ 
ಅ) ಕೋವಿಡ್‌-19 ರಿಂದ ಮೃತರಾದ ಬಡತನ[| $ ಫ್ರೋವಿಡ್‌ ನಿಂದ ಮೃತ ಹೊಂದಿದ ಬಿ.ಪಿ.ಎಲ್‌ 
ರೇಖೆಗಿಂತ ಕೆಳಗಿರುವವರಿಗೆ ಒಂದು ಲಕ್ಷ ಕುಟುಂಬದ ದುಡಿಯುವ ವ್ಯಕ್ತಿಯ ಕುಟುಂಬಕ್ಕೆ 
ರೂಪಾಯಿಗಳ ಮರಿಡಾರ ನಬಿ ಪರ ಪರಿಹಾರ ವಿತರಣೆಗೆ ಕುರಿತಂತೆ ರಾಜ್ಯದಲ್ಲಿ ಒಟ್ಟು 
ಸರ್ಕಾರ ಘೋಷಿಸಿದ್ದು, ಎಷ್ಟು ಅರ್ಜಿಗಳು 7711 ಅರ್ಜಿಗಳು ಸ್ಟೀಕೃತವಾಗಿದೆ. ಜಿಲ್ಲಾವಾರು 
ಸ್ಮೀಕೃತವಾಗಿವೆ: ಎಷ್ಟು ಜನರಿಗೆ ಪರಿಹಾರವನ್ನು ಮಾಹಿತಿ ಅನುಬಂದದಲಿ ಅಗತಿಸಿದೆ. § 


ನೀಡಲಾಗಿದೆ: (ಜಿಲ್ಲಾವಾರು ಮಾಹಿತಿ ಒದಗಿಸುವುದು): 
> ಪರಿಹಾರ ಕೋರಿಕೆ ಅರ್ಜಿಗಳ ಕ್ಲೇತ್ರ ಪರಿಶೀಲನಾ 


ಕಾರ್ಯ ಪ್ರಗತಿಯಲ್ಲಿದ್ದು, ವರದಿ ಆಧಾರದ ಮೇಲೆ 
ಪರಿಹಾರ ವಿತರಿಸಲಾಗುವುದು. 


ಆ) ಪರಿಹಾರ ನೀಡುವುದಕ್ಲಾಗಿ " ಸರ್ಕಾರ।| ಕೋವಿಡ್‌-19 ಮೃತ ವ್ಯಕ್ತಿಯ ಬಿ.ಪಿ.ಎಲ್‌ ಕುಟುಂಬಕ್ಕೆ 

ಅನುಸರಿಸುತ್ತಿರುವ ಮಾನದಂಡಗಳೇಮ? ಪರಿಹಾರ ನೀಡಲು ಮಾನದಂಡಗಳು ಈ ಕೆಳಕಂಡಂತಿದೆ. 

> ವ್ಯಕ್ತಿಯು ಕೋವಿಡ್‌ ನಿಂದ ಮೃತಪಟ್ಟಿರಬೇಕು. 

> ಮೃತ ವ್ಯಕ್ತಿಯು ಬಿ.ಪಿ.ಎಲ್‌ ಕುಟುಂಬಕ್ಕೆ 
ಸೇರಿರಬೇಕು. 

>» ಮೃತ ವ್ಯಕ್ತಿಯ ಬಿ.ಪಿ.ಎಲ್‌, ಕುಟುಂಬದ 
ದುಡಿಯುವ ಸದಸ್ಯನಾಗಿರಬೇಕು. 

>» ಕುಟುಂಬದ ಕಾನೂನುಬದ್ದ ವಾರಸುದಾರನಿಗೆ 
ಫರಿಹಾರ ವೀಡಲಾಗುವುದು. 


ಸೆಂ. ರSSP- LCQ-16/2021 k ಲೌ Ka 
| [© 


ರ್‌ 


ಕಂದಾಯ ಸಚಿವರು 


') 
ಹ 


ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಯು.ಬಿ.ವೆಂಕಟೇಶ್‌ (ನಾಮನಿರ್ದೇಶನ 


ಹೊಂದಿದವರು) ಇವರ ಪ್ರ.ಸಂ.386(17)8ೆ ಅನುಬಂಧ 


ಕ್ರ.ಸಂ - ಜಲ ಸ್ವೀಕೃತವಾದ ಅರ್ಜಿಗಳ 
( ಸಂಖ್ಯೆ 
1 ಬಾಗಲಕೋಟೆ 38 
2 "ಬಳ್ಗಾರಿ 254 
3 ಬೆಂಗಳೂರು 950 
4 ಬೆಳಗಾವಿ 84 
5 ಬೆಂಗಳೂರು ನಗರ 445 
6 ಬೀದರ್‌ 212 
7 ಚಾಮರಾಜನಗರ 235 
8 | ಚಿತೈಬಳ್ಳಾಪುರ 85 
9 ಚಿಕ್ಕಮಗಳೂರು 18 
10 | ಚಿತ್ರದುರ್ಗ 181 
11 ದಕ್ಷಿಣ ಕನ್ನಡ 137 
12 ದಾವಣಗೆರೆ 240 
13 ಧಾರವಾಡ 434 
14 1 ಗದಗ 192 
15 ಹಾಸನ 443 
16 ಹಾವೇರಿ . 196 
17 ಕಲ್ಬುರ್ಗಿ 67: 
18 ಕೊಡಗು 160 
19 ಕೋಲಾರ 396 
20 | ಕೊಷ್ಟಳ 633 
21 | ಮಂಡ್ಯ 399 
22 | ಮೈಸೂರು 783 
23 ರಾಯಚೂರು 91 | 
24 | ರಾಮನಗರ 267 
25 | ಶಿವಮೊಗ್ಗ 146 
26 | ತುಮಕೂರು 317 
27 ಉಡುಪಿ 20 
28 | ಉತ್ತರಕನ್ನಡ 155 
29 | ವಿಜಯಪುರ 73 
30 ಯಾದಗಿರಿ 60 
ಒಟ್ಟು 7711 


